ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 30-03-2021 ಪ್ರಶ್ನೆ ಸಂಖ್ಯೆ: 2077(2441) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ರಘುನಾಥ ರಾವ್‌ ಮಲ್ಯ್ಮಾಪೂರೆ(ವಿಧಾನಸಭೆಯಿಂದ 
ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 30-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು 
ವಿಷಯ: ವಾರ್ಡ್‌ಗಳಲ್ಲಿನ ಕಸ ಸಂಗ್ರಹಣೆ ವಾಹನಗಳು ಸಂಗುಹಿಸದೆ ಇರುವ ಬಗ್ಗೆ 


(ಅ) ಬೀದರ್‌ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮನೆ ಮನೆಯ ಕಸ ಸಂಗ್ರಹಣೆ ಮಾಡುವ 
ವಾಹನಗಳೆಷ್ಟು; (ಸಂಪೂರ್ಣ ಸಂಸ್ಥೆಗಳವಾರು ಮಾಹಿತಿ ನೀಡುವುದು) 


(ಆ) ಈ ನಗರ ಸಂಸ್ಥೆಗಳಲ್ಲಿ ಹೊಸದಾಗಿ ಖರೀದಿಸಲಾದ ವಾಹನಗಳ ಸಂಖ್ಯೆ ಎಷ್ಟು; 
ಅವುಗಳಿಗೆ ತಗುಲಿದ ವೆಚ್ಚ ಎಷ್ಟು; ಯಾವ್ಯಾವ ಕಂಪನಿಗಳಿಂದ ವಾಹನಗಳನ್ನು 
ಖರೀದಿಸಲಾಗಿದೆ; (ವಿವರ ನೀಡುವುದು) 


(ಇ) ಈ ವಾಹನಗಳು ಪ್ರತಿದಿನ ಪ್ರತಿಯೊಂದು ವಾರ್ಡ್‌ಗಳಲ್ಲಿ ಮನೆ ಮನೆಗೆ ತೆರಳಿ ಕಸ 
ಸಂಗ್ರಹಣೆಗಾಗಿ ಸಂಚರಿಸುತ್ತಿವೆಯೇ; ಈ ಬಗ್ಗೆ ಸಾರ್ವಜನಿಕರಿಂದ ಜನ ಪ್ರತಿನಿಧಿಗಳಿಂದ 
ಸಾಕಷ್ಟು ದೂರುಗಳು ಬರುತ್ತಿರುವುದು ನಿಜವೇ; 


(ಈ) ಹಾಗಿದ್ದಲ್ಲಿ, ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ 
ಯಾವ ರೀತಿಯ ಆದೇಶ ನೀಡಲಾಗುವುದು? (ವಿವರವಾದ ಮಾಯಿತಿ ನೀಡುವುದು) 


